ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಕರ್ನಾಟಿಕ ರಾಜ್ಯದಲ್ಲಿ ನೀಟ್‌ ಮೂಲಕ ಹಂಚಿಕೆಯ ಬಗ್ಗೆ 
ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) :- 
23 (107) ಮಾನ್ಯ ಉಪ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ನೀಟ್‌ ಮೂಲಕ ಸೀಟ್‌ ಹಂಚಿಕೆಯಲ್ಲಿ ಉಂಟಾದ ಅಕ್ರಮಗಳನ್ನು ತಡೆಯಲು ಸರ್ಕಾರ 
ಕೈಗೊಂಡ ಕ್ರಮಗಳೇಮ; 


(ಆ) ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಬಂದಿದೆ; ಎಷ್ಟು ಪ್ರಕರಣಗಳಲ್ಲಿ 
ವಿದ್ಯಾರ್ಥಿಗಳು ನ್ಯಾಯಾಲಯದ ಮುಖಾಂತರ ಸೀಟಿಗಳನ್ನು ಪಡೆದುಕೊಂಡಿದ್ದಾರೆ; (ವಿವರ 
ನೀಡವುದು) 


(ಇ) ನೀಟ್‌ ಮೂಲಕ ಸೀಟು ನೀಡುವ ಕಾಲೇಜುಗಳು ಮೆರಿಟ್‌ ವಿದ್ಯಾರ್ಥಿಗಳನ್ನು ಕ್ರಯಕ್ಕೆ ಪಡೆದು ಸೀಟ್‌ 
ಬ್ಲಾಕ್‌ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಇದರಲ್ಲಿ ಶಾಮೀಲಾದ ಅಧಿಕಾರಿಗಳ ವಿರುದ್ಧ 
ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಈ) ಮೆಡಿಕಲ್‌ ಕಾಲೇಜುಗಳಲ್ಲಿ ಸೀಟುಗಳನ್ನು ಹಂಚಿಕೆ ಮಾಡುವಾಗ ಸರ್ಕಾರಿ ನಿಯಮಗಳನ್ನು 
ಉಲ್ಲಂಖಿಸಿದ ಪ್ರಕರಣಗಳೆಷ್ಟು; ಈ ಬಗ್ಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಉ) ನೀಟ್‌ ನಿಯಮ ಉಲ್ಲಂಘಿಸಿದ ಎಷ್ಟು ಮೆಡಿಕಲ್‌ ಕಾಲೇಜುಗಳ ವಿರುದ್ದ ಸರ್ಕಾರ ಕ್ರಮ ಕೈಗೊಂಡಿದೆ; 
ಸೀಟುಗಳನ್ನು ಜಾಲತಾಣದಲ್ಲಿ ಪಡೆಯಲು ಸರ್ಕಾರ ಕೈಗೊಂಡ ಕ್ರಮಗಳೇನು? (ವಿವರ ನೀಡುವುದು) 


